ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯೇ: ಶ್ರೀಪಿ.ಆರ್‌. ರಮೇಶ್‌ 

ಹೆಸರು (ನಾಮನಿರ್ದೇಶನ ಹೊಂದಿದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 347 

ಉತ್ತರಿಸಬೇಕಾದ ದಿನಾಂಕ 14.09.2021 

ಉತ್ತರಿಸಬೇಕಾದ ಸಚಿವರು ಸಹಕಾರ ಸಚಿವರು 

ಕ್ರ.ಸಂ. ಪ್ರಶ್ನೆ ಉತ್ತರ 

ಅ) ರಾಜ್ಯದ ಸಹಕಾರಿ ಕಾಯ್ದೆಯಡಿಯಲ್ಲಿ | ರಾಜ್ಯದ ಸಹಕಾರಿ ಕಾಯ್ದೆಯಡಿಯಲ್ಲಿ 
ಬರತಕ್ಯಂತಹ ಎಲ್ಲಾ ರೀತಿಯ ಸಂಘ, ಕ್ಲಬ್‌, | ಸಂಘ, ಕ್ಲಬ್‌, ಸಂಸ್ಥೆಗಳು 
ಸಂಸ್ಥೆಗಳಲ್ಲಿ ಚುನಾಯಿತ ಅಧ್ಯಕ್ಷ ಹಾಗೂ | ನೊಂದಾಯಿಸಿರುವುದಿಲ್ಲ. 
ಇತರೆ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಎಲ್ಲಾ 
ಜನಾಂಗದ ಸದಸ್ಯರಿಗೆ ಮೀಸಲಾತಿ ಆದರೆ ಕರ್ನಾಟಕ ಸಂಘಗಳ ನೋಂದಣಿ 
ಕಲ್ಪಿಸಲಾಗಿದೆಯೇ: (ವಿವರ ನೀಡುವುದು) ಕಾಯ್ದೆ 1960 ರಡಿ ಸಂಘ, ಕ್ಲಬ್‌, ಸಂಸ್ಥೆಗಳು 

' ನೊಂದಾಯಿಸಲಾಗುತ್ತದೆ. ಈ ಕಾಯ್ದೆ 
ಯಡಿಯಲ್ಲಿ ಚುನಾಯಿತ ಅಧ್ಯಕ್ಷ ಮತ್ತು 
ಇತರೆ ಪದಾಧಿಕಾರಿಗಳ ಆಯ್ಕೆಯಲ್ಲಿ 
ಮೀಸಲಾತಿಗೆ ಅವಕಾಶವಿರುವುದಿಲ್ಲ. 

ಆ) ಇಲ್ಲದಿದ್ದಲ್ಲಿ, ಮೀಸಲಾತಿ ಕಲ್ಪಿಸಲು ಇರುವ | ಮೀಸಲಾತಿ ಕಲ್ಪಿಸಲು ಸರ್ಕಾರದ 
ಸರ್ಕಾರದ ಮಾರ್ಗಸೂಚಿಗಳು ಹಾಗೂ | ಮಾರ್ಗಸೂಚಿಗಳು ಹಾಗೂ 
ಮಾನದಂಡಗಳೇನು; (ವಿವರ ನೀಡುವುದು) ಮಾನದಂಡಗಳು ಇರುವುದಿಲ್ಲ. 

ಇ) ಯಾವುದಾದರೂ ಸಂಘ, ಕಬ್‌, ಸಂಸ್ಥೆಗಳಲ್ಲಿ 
ಮೀಸಲಾತಿ ಮಾನದಂಡಗಳನ್ನು ಉಲ್ಲಂಘನೆ 
ಮಾಡಿರುವ ಪ್ರಕರಣಗಳು ದಾಖಲಾಗಿದೆಯೇ; ಅನ್ವಯಿಸುವುದಿಲ್ಲ 
ಹಾಗಿದ್ದಲ್ಲಿ, ಜಿಲ್ಲಾವಾರು ಪ್ರಕರಣಗಳ 

| ವಿವರಗಳನ್ನು ನೀಡುವುದು: 

ಈ) ದಾಖಲಾದ ಪ್ರಕರಣಗಳಲ್ಲಿ ಎಷ್ಟು | 
ಪ್ರಕರಣಗಳನ್ನು ಸಮರ್ಪಕವಾಗಿ ಅನ್ವಯಿಸುವುದಿಲ್ಲ ' 

|__| ಸರಿಪಡಿಸಲಾಗಿದೆ; ವಿವರ ನೀಡುವುದು 

ಉ) ಬಾಕಿ ಉಳಿದ ಪ್ರಕರಣಗಳ ಕುರಿತು ಸರ್ಕಾರದ 
ಕ್ರಮವೇನು? (ವಿವರ ನೀಡುವುದು) ಅನ್ವಯಿಸುವುದಿಲ್ಲ | 


ಸಿಒ 80 ಸಿಎಲ್‌ಎಮ್‌ 2021 (ಇ) 


(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


